ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
ಸಂಖ್ಯೆ 

ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


478 


ಶ್ರೀ ಕೆ.ಎ.ತಿಪ್ಟೇಸ್ವಾಮಿ 

21-02-2022 
ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು 
ಸಂಸ್ಕೃತಿ ಸಚಿವರು 


kkk 


ಉತ್ತರ 


ಪ್ರಶ್ನೆ 
ಅ) | ರಾಜ್ಯದಲ್ಲಿರುವ ವಿದ್ಯಚ್ಛ್‌ಕ್ತಿ ರಾಜ್ಯದ ವಿದ್ಯತ್‌ ಸರಬರಾಜು ಕಂಪನಿಗಳಲ್ಲಿ 
ವಿತರಣಾ ಕಂಪನಿಗಳು ಕಳೆದ | ಕಳೆದ 3 ವರ್ಷಗಳ ಲಾಭ/ನಷ್ಟದ ವಿವರಗಳು ಈ 
ಮೂರು ವರ್ಷಗಳಿಂದ ಸತತವಾಗಿ ಕಳಕಂ೦ಡಂತಿರುತ್ತದೆ. 
ನಷ್ಟ ಅನುಭವಿಸುತ್ತಿರುವುದು (ರೂ. ಕೋಟಿಗಳಲ್ಲಿ) 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಕಂಪನಿ ಲಾಭ/ನಷ, 
ಹಾಗಿದ್ದಲ್ಲಿ, ವರ್ಷವಾರು- ಹೆಸರು 2018-19 | 2019-20 | 2020-21 
ತಂಪ ವಿವಾರು ಪೂರ್ಣ ಮಾಹಿತಿ ಬೆಸ್ಕಾಂ 84.77 146.51 208.25 
ನೀಡುವುದು. ಮೆಸ್ಕಾಂ 56.39 43.57 -52.97 
| ಸೆಸ್ಟ್‌ -20935 | -36663 -723.19 
ಹೆಸ್ಕಾಂ 689.99 -682.21 | -2490.26 
ಜಿಸ್ಕಾಂ 319.77 -987.58 ಸತಂ 
(Prov) 
ಆ) | ರಾಜ್ಯ ಸರ್ಕಾರ ಕೇ೦ದ್ರ' ಸರ್ಕಾರದ ವಿದ್ಯತ್‌ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ. 
ನೆರವಿನೊಂದಿಗೆ: ಈ ಬಮ್ಯಚ್ಛಕ್ತಿ | ಕೇಂದ್ರ ಸರ್ಕಾರದ: ನೆರವಿನೊಂದಿಗೆ ನಷ್ಟವನ್ನು : 
ವಿತರಣಾ ಕೇಂದ್ರಗಳ ನಷ್ಠವನ್ನು | ತಗ್ಗಿಸಲು ಈ :ಕೆಳಕಂಡ ಯೋಜನೆಗಳನ್ನು: 
ತಗ್ಗಿಸಲು ಕೈಗೊಂಡಿರುವ ಅನುಷ್ಠಾನಗೊಳಿಸಲಾಗಿದೆ. ವ 
ಕ್ರಮಗಳೇನು; ಈ ಬಗ್ಗೆ ಕೇಂದ್ರ] 
ಸರ್ಕಾರದ ಯಾವ ಯೋಜನೆ ಅಡಿ 1. ದೀನದಯಾಳ್‌ ನು ಗ್ರಾಮ ಜ್ಯೊತಿ 
ಆರ್ಥಿಕ ಮತ್ತು ಸುಧಾರಣೆ ಯೋಜನೆ - 
ಬೆಂಬಲ ದೊರೆಯುತ್ತಿದೆ; (ಳೆದ 3 2. ಸಮಗ್ರ ವಿದ್ಯುತ್‌ ಅಭಿವೃದ್ಧಿ ಯೋಜನೆ 
ವರ್ಷಗಳಲ್ಲಿ ಆರ್ಥಿಕ] 3: ಸೌಭಾಗ್ಯ ಯೋಜನೆ 
ನೆರವಿನೊಂದಿಗೆ ದೊರೆತಿರುವ ದೀನ_ ದಯಾಳ್‌ ಉಪಾಧ್ಯಾಯ ಗ್ರಾಮ ಜ್ಯೋತಿ 
ಬೆಂಬಲದ ಪೂರ್ಣ ಮಾಹಿತಿ! ಯೋಜನೆ (ಡಿ.ಡಿ.ಯು.ಜಿ.ಜೆ.ವೈ): 
| ನೀಡುವುದು) ಸದರಿ ಯೋಜನೆಯು ಕೇಂದ್ರ ಸರ್ಕಾರದ: 
ಇ) | ಕೇಂದ್ರ ಸರ್ಕಾರವು ರಾಜ್ಯಗಳಲ್ಲಿನ ಗ್ರಾಮೀಣ ವಿದ್ಯುದೀಕರಣ ಯೋಜನೆಯಾಗಿರುತ್ತದೆ. 
ವಿದ್ಯುಚ್ಛಕ್ತಿ ವಿತರಣಾ ಈ ಯೋಜನೆಯಲ್ಲಿ ಕೈಗೊಂಡಿರುವ 
- ಕಂಪನಿಗಳಿಗೆ... ಆರ್ಥಿಸ. SU "ವಿತರಣ. ಬ್ಯವಸ್ನೆಯನ್ನು]” 
ನೀಡಲು" "**" ರೂಪಿಸಿರುವ | ಬಲಪಡಿಸುವುದು ಮತ್ತು "-"'ಹೆಜ್‌.ಟಿ/ಎಲ್‌.ಟಿ'] 
ಯೋಜನೆಗಳು ' ಕೇವಲ | ಮಾರ್ಗಗಳನ್ನು. ನಿರ್ಮಿಸಿ, “ ಪರಿವರ್ತಕಗಳನ್ನು 1 
ಕಂಪನಿಗಳಲ್ಲಿ ಸುಧಾರಣೆ ತರುವ | ಅಳವಡಿಸಿ ವಿದ್ಯುತ್‌ ಸೆಂಪರ್ಕವಬಿಲ್ಲದ "ಬಡತನ. 
ನಿಟ್ಟಿನಲ್ಲಿ . ಆರ್ಥಿಕ ರೂಪದಲ್ಲಿ | ರೇಖೆಗಿಂತ ಕೆಳಗಿರುವ ಮನೆಗಳಿಗೆ ಉಚಿತವಾಗಿ ವಿದ್ಯುತ್‌ 
ಸಾಲವನ್ನು ಒದಗಿಸುವ ಬಗೆ | ಸಂಪರ್ಕವನ್ನು ಕಲ್ಬಿಸಲಾಗಿರುತ್ತದೆ 
ಸೀಮಿತವಾಗಿರುವುದು ನಿಜವೇ; 
ಹಾಗಿದ್ದಲ್ಲಿ, ಕೇಂದ್ರ ಸರ್ಕಾರ 
ನಿಗದಿ ಪಡಿಸಿರುವ ಅಂತಹ 
ಯೋಜನೆಗಳು "ಯಾವುವು? 


(ಪೂರ್ಣ ಮಾಹಿತಿ ನೀಡುವುದು) 


pa B SR 


ವಿದ್ಯುತ್‌ ಅಭ ಯೋಜನೆ 


"ನರಿ. ಯೋಜನೆಯು ಕೇಂದ್ರ ಸರ್ಕಾರದ, ಸಗರ 
ಪ್ರದೇಶದ ವಿದ್ಯುತ್‌ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ 


"| ವಿದ್ಯತ್‌ ಸರಬರಾಜು ಕಲ್ಲಿಸಲು, ವಿದ್ಯುತ್‌ 


ವಿತರಣಾ ಕಾರ್ಯಜಾಲವನ್ನು ಬಲಪಡಿಸುವ 
ಯೋಜನೆಯಾಗಿರುತ್ತದೆ. 


ಈ " ಯೋಜನೆಯಲ್ಲಿ ಕೈಗೊಂಡಿರುವ 


R ಕಾಮಗಾರಿಗಳು -ವಿದ್ಯುತ್‌ ವಿತರಣಾ ವ್ಯವಸ್ಥೆಯನ್ನು 


ಬಲಪಡಿಸುವುದು ಮತ್ತು" ಹೆಜ್‌.ಟಿ/ಎಲ್‌.ಟಿ 
'ಮಾರ್ಗಗಳನ್ನು. ನಿರ್ಮಿಸಿ, ಪರಿವರ್ತಕಗಳನ್ನು 
ಅಳವಡಿಸಲಾಗಿರುತ್ತದೆ. " 


ಸೌಭಾಗ್ಯ ಯೋಜನೆ: 
ಸದರಿ ಯೋಜನೆಯು ಕೇಂದ್ರ ಸರ್ಕಾರದ 
ಗ್ರಾಮೀಣ ವಿದ್ಯುದ್ದೀಕರಣ ಯೋಜನೆಯಾಗಿರುತ್ತದೆ. 


ಈ ಯೋಜನೆಯಲ್ಲಿ ಕೈಗೊಂಡಿರುವ 
ಕಾಮಗಾರಿಗಳು, ವಿದ್ಯುತ್‌ ವಿತರಣಾ ವ್ಯವಸ್ನೆಯನ್ನು 
ಬಲಪಡಿಸುವುದು ಮತ್ತು ಹೆಜ್‌ಟಿ. / ಎಲ್‌.ಟಿ. 
ಮಾರ್ಗಗಳನ್ನು ನಿರ್ಬಿಸಿ ಪರಿವರ್ತಕಗಳನ್ನು ಅಳವಡಿಸಿ 
ವಿದ್ಯುತ್‌ ಸಂಪರ್ಕವಿಲ್ಲದ ಬಡತನ ರೇಖೆಗಿಂತ ಕೆಳಗಿರುವ 


"| ಡೂರತಿ 


ಸಳಿದ:.03 . ವರ್ಷಗಳಲ್ಲಿ ಕೇಂದ್ರ ಸರ್ಕಾರದಿಂದ 
ರುವ. ಆರ್ಥಿಕ ನರವು (ಅನುದಾನದ"ರೂಪದಲ್ಲಿ) 
| ಳನ್ನು ಅನುಬಂಧದಲ್ಲಿ ಒದಗಿಸಲಾಗಿದೆ.” Ma 


ಮನೆಗಳಿಗೆ ಉಚಿತವಾಗಿ ವಿದ್ಯುತ್‌ ಸಂಪರ್ಕವನ್ನು 
p 'ಕಲ್ಪಿಸಲಾಗಿರುತ್ತೆದೆ. 


ರ + 
"ಅನುಬಂಧ ins 


ಕೇಂದ್ರ ಸರ್ಕಾರದಿಂದ ಕಳೆದ 3 ವರ್ಷಗಳಲ್ಲಿ ದೊರೆತಿರುವ ಆರ್ಥಿಕ ನೆರವು (ಅನುದಾನದ ರೂಪದಲ್ಲಿ) ಕೆಳಕಂಡಂತಿದೆ: 


(ರೂ.ಕೋಟಿಗಳಲ್ಲಿ) 
ಕಂಪನಿ | ರೇನದಯಾಳ್‌ ಉಪಾಧ್ಯಾಯ ಗ್ರಾಮ ಜ್ಯೋತಿ | ಮೃಗ್ರ ವಿದ್ಯುತ್‌ ಅಭಿವೃದ್ದಿ ಯೋಜನೆ ಸೌಭಾಗ್ಯ ಯೋಜನೆ . 
ಹೆಸರು 
2018-19 | 2019-20 | 2020-21 | 2021-22 | 2018-19 | 2019-20 |.2020-21 | 2021-22 | 2018-19 [2019-20 | 2020-21 | 2021-22 
| - oo - .. ಸೌಭಾಗ್ಯ ಯೋಜಸೆಯನ್ನು 
ಬೆಸ್ಕಾಂ 61.91 25.05 - 1458 | 166.74 - - 15.59 ಅನುಪಾಸಗೊಳಿಸಿರುವದಿಲ್ಲ. 
ಮೆಸ್ಕಾಂ 113.98 32.88 - - 5728 | 252 999 | 2435 - 8.25 - - 
ಸೆಸ್ಕ್‌ 78.55 21.15 - 2202 | 2926 | 29.77 - 1004 |-- | 67 - 0.15 
ಹೆಸ್ಕಾಂ 96.34 31.36 - 2015 | 5595 | 1037 | 1543 | 6.68 = |45.65 - - 
| 
ಜಿಸ್ಯಾಂ | 13483 51,91 - 3750 | 394 | 645 | 2446 | 0.41 - | 4342 - - 


